ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 

ದಿನಾಂಕ: 09-03-2021 ಪ್ರಶ್ನೆ ಸಂಖ್ಯೆ: 691(847) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಡಾ।। ವೈ. ಎ. ನಾರಾಯಣಸ್ವಾಮಿ(ಶಿಕಕರ ಕೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 

ಉತ್ತರಿಸುವ ಸಚಿವರು: ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು 

ವಿಷಯ: ಕಲ್ಲು ಪುಡಿ ಕಷರ್‌ಗಳ ಬಗ್ಗೆ 

(ಅ) ರಾಜ್ಯದಲ್ಲಿರುವ ಕಲ್ಲು ಪುಡಿ ಮಾಡುವ ಕ್ರಷರ್‌ಗಳ ಸಂಖ್ಯೆ ಎಷ್ಟು; ಇವುಗಳಲ್ಲಿ ಅಧಿಕೃತ 


ಮತ್ತು ಅನಧಿಕೃತ ಕಲ್ಲು ಪುಡಿ ಮಾಡುವ ಘಟಿಕಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು, 
ತಾಲ್ಲೂಕುವಾರು ವಿವರ ನೀಡುವುದು) 


(ಆ) ಕಳೆದ 3 ವರ್ಷಗಳಲ್ಲಿ ಮೇಲ್ಕಂಡ ಕ್ರಷರ್‌ಗಳಿಂದ ಸರ್ಕಾರಕ್ಕೆ ಬಂದಿರುವ ಆದಾಯ 
ಎಷ್ಟು; (ಘಟಿಕವಾರು ವಿವರ ನೀಡುವುದು) 


(ಇ) ಈ ಕ್ರಷರ್‌ಗಳಿಂ೦ದ ಸರ್ಕಾರಕ್ಕೆ ಬರಬೇಕಾಗಿರುವ ಬಾಕಿ ರಾಜಸ್ವ ಧನ ಎಷ್ಟು; (ಕಳೆದ 5 
ವರ್ಷಗಳ ಬಾಕಿ ಇರುವ ವಿವರ ನೀಡುವುದು) 


(ಈ) ಇದುವರೆವಿಗೂ ಈ ಬಾಕಿ ಹಣವನ್ನು ವಸೂಲಿ ಮಾಡದೇ ಇರಲು ಕಾರಣ ಏನು? 
(ಭಾಗಿಯಾಗಿರುವ ಅಧಿಕಾರಿಗಳ ವಿವರ ನೀಡುವುದು) 


